ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯ ಕಾರಂಜಾ ಜಲಾಶಯ ಬಗ್ಗೆ 


ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
1235 (1554) ಮಾನ್ಯ ಜಲಸಂಪನ್ನೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಬೀದರ್‌ ಜಿಲ್ಲೆಯಲ್ಲಿ ಎಷ್ಟು ತಾಲ್ಲೂಕುಗಳಿಗೆ ಕಾರಂಜಾ ಜಲಾಶಯದಿಂದ ನೀರು ನೀಡಲಾಗುತ್ತದೆ; 


(ಆ) ಯಾವ ಉದ್ದೇಶಕ್ಕೆ ನೀಡಲಾಗುತ್ತದೆ ; ಎಷ್ಟು ಎಕರೆ ಪ್ರದೇಶಕ್ಕೆ ನೀರಾವರಿ ಬೆಳೆಗೆ ನೀರು 
ಕೊಡಲಾಗುವುದು ; ಅಥವಾ ಇನ್ನಿತರ ಬೆಳೆಗೆ ಎಷ್ಟು ಪ್ರದೇಶಕ್ಕೆ ನೀರು ಕೊಡಲಾಗುತ್ತದೆ ; 


(ಇ) ಕುಡಿಯುವ ನೀರಿಗಾಗಿ ಯಾವ ಯಾವ ತಾಲ್ಲೂಕಿನ ನಗರಗಳಿಗೆ ಎಷ್ಟೆಷ್ಟು ನೀರು ಕೊಡಲಾಗುತ್ತಿದೆ ; 
(ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) ಹೊಸದಾಗಿ ಕುಡಿಯುವ ನೀರಿಗೆ ಗ್ರಮಾಂತರ ಹಾಗೂ ನಗರಗಳಿಂದ ಬಂದಿರುವ ಬೇಡಿಕಗಳೆಷ್ಟು ; 
ಎಷ್ಟು ಮಂಜೂರು ಮಾಡಲಾಗಿದೆ; 


(ಉ) ತಡೆ ಹಿಡಿಯಲಾಗಿರುವ ಬೇಡಿಕೆಗಳಾವುವು; ತಡೆಹಿಡಿಯಲು ಕಾರಣವೇನು ? (ವಿವರ ನೀಡುವುದು) 


